ಬಸವರಾಜ್‌ ಎನ್‌. ಅಕ್ಕಿ* 
ವೈ. ಆರ್‌. ಸದಾಶಿವಯ್ಯೆ** 


ಪ್ರಥಮ ನಿಕ್ಸಕಮರದಲ್ಲಿ ಮೈಸೂರು 


ಟು 


ತದ ಪಾಠ 


ಲ 


ಸುವಕಾರು ನೂರು ವರ್ಷಗಳ ಕಾಲದ ಕೆ ೈಗಾರಿಕಾ 
ಕ್ರಾಂತಿ, ವೈಜ್ಞಾನಿಕ ಪ್ರಗತಿ ಮತ್ತು ತಂತ್ರಜ್ಞಾನದ 
ಬೆಳವಣಿಗೆಯ ನೇರ ಕೊಡುಗೆ ಎಂದರೆ ಕ್ರಿ.ಶ. ೧೯೧೪ರ 
ಆಗಸ್ಟ್‌ ೩೧ ರಂದು ಮೊದಲನೆಯ ವಿಶ್ನ ಡೆ ಯುದ್ಧದ 
ಪ್ರಾರಂಭ. ಒಂದನೇಯ ಮಹಾಯುದ್ಧದಲ್ಲಿ ಮಿತ್ರಬಣ 
ಗಳ ನಾಯಕನಾಗಿ ಬ್ಲಿಟಿಷ್‌ ಚಕಾ ್ರಿಧಿಪತ್ಯ ಭಾಗವಹಿಸಿದ್ದ 
ರಿಂದೆ ಅದರ ಅಧೀನ ರಾಷ್ಟ್ರವಾದ ಭಾರತ ಮತ್ತು 
ಇ... ಯುದ್ಧ ದಲ್ಲಿ ಪಾಲ್ಗೊ ಳೃಬೇಕಾಯಿತು. 
ಆದರೆ ಶ ್ರ್ರ ಬಣಗಳಾದ ಜರ್ಮನಿ, ಇಟಲಿ. ಟರ್ಕಿ 
Sse, ರಾಷ್ಟ್ರ ಗಳೊಡನೆ ಭಾರತೀಯರಿಗೆ ದ್ವೇಷ 
ಕ್ಕಿಂತ ಹೆಚ್ಚಾ ಸಹಾನುಭೂತಿ ಇದ್ದಿತು. ಆದಾಗ್ಯೂ 


ಪ್‌ ಕ C3 
pS EE ES ಟಾ Ea PR 
ಭಾರತದ ಹಲವಾರು ಶ್ರೀೀವಂತರಂ ಸಂಸ್ಥಾನಿಕರು ರಾಜ 
ಸಾ ಕ್‌ ಕಾಳ ಆಂ ಹ 
ವಂಹಾರಾಜರು, ಇನ, ಧವನ, ಧಾನ್ಯ: ಛೆ ವರೂ 
ಟಿಷರ ಯುದ್ಧದಲ್ಲಿ ಸಹಾಯಾ ಮಾಡುವ ಮೂಲಕ 
ಲಿ pe) ~~ 
(ss) ಬೀಟ್ರಿ ಲ ಗತ Te le L he hoe 
ಅವರ ಅನುಗ್ರ ಕೈ ಪಾತ್ರರಾಗ£ ಧ್ರ ು 


ಆದರೆ ಭಾರತ ಆ 1 ಕೆಲವು ಜನ ಬ್ರಿಟಿಷರ 


ಮರ್ಜಿ ಹಾಗೂ ವಿಶ್ವಾಸ ಪಾತ್ರರಾಗುವ ಬೂವುದೇ 
ನೀತಿಯನ್ನು Wop ಅವಧ ಕನಿಷ್ಟ್‌ ಬದಲಿ 


ಅದರಲ್ಲೂ ಪ್ರಾಚೀನ ಐರಿಷ್‌ ಗಾವೆ ಹೇಳುವಂತೆ 
“ಬ್ರಿಟನ್ನಿನ ಸಂಕಷ್ಟ ಐರಿಷರ ಸದಾವಕಾಶ”. ಈ ದಿಶೆ 
ಯಲ್ಲಿ ಭಾರತದಲ್ಲೂ ಕೆಲವು ಸಂಚಿನ ಪ್ರಕರಣಗಳು 


* ಕರ್ನಾಟಕ ರಾಜ್ಯ ಪತ್ರಾಗಾರ, ವಿಧಾನಸೆ 
*e ಉಪನ್ಯಾಸಕರು, ಯೂನಿಯನ್‌ ಕ್ರಿಶ್ಚಿಯನ್‌ ಕಾಲೇಜು 


ಸೌಧ 3 ಬೆಂ ೦ಗಳೂರು 
, ತುಮಕೂರು 


ಕ್ರಾಂತಿಕಾರಿ ಚಟವಟಿಕೆಗಳು ನಡೆದು ಬ್ರಿಟಿಷರ ಯುದ್ಧ 
ಪ್ರಯತ್ನವನ್ನು ಭಂಗಗೊಳಿಸುವ ಪ್ರಯತ್ನಗಳು ನಡೆದು 
ಹಲವಾರು ವ್ಯಕ್ತಿಗಳು ವಿಚಾರಣೆಗಳನ್ನು ಎದುರಿಸಿ 
ಭಕ 


ಬ್ರಿಟಿಷ್‌ ಚಕ್ರಾಧಿಪತ್ಯದ ವಿಶ್ವಾಸ, ನಂಬಿಕೆ 
ಮತ್ತು ಅನುಗ್ರಹಕ್ಕೆ ಒಳಗಾದ ಮೈ ಸೊ ಸಂಸ್ಥಾನ 
ಬ್ರಿಟಿಷರ ಹೋರಾಟದಲ್ಲಿ ಕೈಜೋಡಿಸುವ ಪ್ರಯತ್ನ 
ಮಾಡಿ ತನ್ನ ಹೃದಯ ಪೂರ್ವಕ ಜನ, ಧನ ಮತ್ತು 
ವಸ್ತುರೂಪಿ ಸಹಾಯವನ್ನು ಮಾಡಲು ನಿಷ್ಠೆಯಿಂದ 
ಮುಂದಾಯಿತು. ಈ ದಿಶೆಯ ಲ್ಲ ಅಂದಿನ ಮಹಾರಾಜ 
ರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್‌ ಮತ್ತು ಅಂದಿನ 
ದಿವಾನರಾದ ಸರ್‌. ಎಂ. ವಿಶ್ವೇಶ್ವರಯ್ಯನವರ ಪ್ರಯತ್ನ 
ಗಳು ಗಣನೀಯುವಾದವುಗಳಾಗಿವೆ. ಕ್ರಿ.ಶ. ೧೯೧೪ ರಲ್ಲಿ 
ವಿಶ್ವ ಯುದ್ಧ ದ ಪ್ರಾರಂಭದ ನಂತರ ಇಂಗ್ಲೆಂಡಿನ ದೊರೆ 
ಜಾರ್ಜ್‌ ನಾಲ್ವಡಿ ಕೃಷ್ಣ ಷ್ಠರಾಜ ಒಡೆಯರಲ್ಲಿ 
ಮನವಿಯನ್ನು ಮಾಡಿ ಕೈ ಕೆ ಸಹಾಯವನ್ನು ಯಾಚಿಸಿ 
ದನು. ಬ್ರಿಟನ್ನಿನ ಕ ಮನವಿಗೆ ಓಗೊಟ್ಟ ಮಹಾ 
ರಾಜರಂ ೨೦ನೆಯ ಅಗಸ್ಟ್‌ ೧೯೧೪ ರಲ್ಲಿ ಪ್ರತ್ಯುತ್ತರ 
ನನ್ನು ನೀಡಿ ಚಕ್ರಾದಿಪತ್ಯದ ಅಧೀನ 


ಸ 


ಚ್‌ ್‌ 
ಕಮಮ ಅಕ) 


“ಬ್ರಿಟಿಷ್‌ 
ಸಾಮಂತರು ಹಾಗೂ ವಿಶ್ವಾಸಗಳಿಂದ ಭಾರತೀಯರಾದ 
ನಾವು ಚಕ್ಪಾದಿಪತ್ಯದ ದಿಟ್ಟ ಹೋರಾಟಕ್ಕೆ ಸರ್ವ ರೀತಿಯ 


ಇತಿಹಾಸ ದರ್ಶನ 


¢ 


ಸಹಾಯವನ್ನು ವಕಾಡಿ ನಮ್ಮೆಲ್ಲರ ಹಿತಾಸಕ್ತಿಗಳನ್ನು 
ಕಾಪಾಡಿಕೊಳ್ಳಬೇಕಾಗಿರುವುದು ನಮ್ಮ ಅದ್ಯ ಕರ್ತವ್ಯ 
ವಾಗಿದೆ.” ಈ ದಿಶೆಯಲ್ಲಿ ರಾಜ್ಯದ ಜನತೆಗೆ ಮನವಿ 
ಯನ್ನು ಮಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು 


ಯಂರ್ವ 
ನ 
ಮಾಡಲು ಮುಂದಾಗಬೇಕೆಂದು ಕೇಳಿಕೊಂಡರಲವೆ ವಿಶ್ವದ 
ಭವಿಷ್ಯದ ಶಾಂತಿಗೆ ಸಮಸ್ತ ಜನಾಂಗದ 


pe ಕ ರಿ ಜಮೆ ಕಾ pe 
ಎಂದು ಸಾರ್ವಜನಿಕ ತಿಳವಳಿಕೆಯನ್ನು ನೀಡಿದರು. 


ಮೈಸೂರಿ ಸಹಾಯೆ 

ಮೈಸೂರು ಸರ್ಕಾರದ ವತಿಯಿಂದ ಹಾಗೂ 
ಸಾರ್ವಜನಿಕರಿಂದ ಸಂಗ್ರಹಿಸಲಾದ ಯುದ್ಧವಂತಿಗೆಯ 
ಒಟ್ಟು ಸುವಕಾರು ೯೦,೫೫,೬೯೫ ರೂ.ಗಳನ್ನು ಯುದ್ಧ 
ಖರ್ಚಿಗೋಸ್ಕರ ನೀಡಲು ಮುಂದಾದರು. ಇವರ 
ಜೊತೆಗೆ ರಾಜ್ಯದ ಅಂಚೆ ಇಲಾಖೆ ಮತ್ತು ಬ್ಯಾಂಕ್‌ಗಳು 
ಸಾರ್ವಜನಿಕರಿಂದ ೧,೦೭,೮೩,೮೫೫ ರೂ.ಗಳನ್ನು 
ಶಠೇವಣಿಯಕಾಗಿ ಸಂಗ್ರಹಿಸಿ ನೀಡಿದವು. ಸಾಗರೋತ್ತರ 
ಸಾಗರೋತ್ತರ ಯುದ್ಧಗಳಲ್ಲಿ ಪಾಲ್ಗೊಳ್ಳಲು ಸಹಾಯಕ 
ವಾಗುವಂತೆ ಶಸ್ತ್ರಾಸ್ತ್ರ ಕಾಲದಳ, ಸಾರಿಗೆ ವಾಹನಗಳು. 
ಅಶ್ವಾರೋಹಿಪಡೆ ಇದಲ್ಲದೆ ಸುಮಾರು ೨೬.೦೦೦ 
ಕಂಬಳಿಗಳು, ಸುವಕಾರು ೩೦೦ ಘನ ಅಡಿಗಳಷ್ಟು ಹೊನ್ನೆ 
ಮರದ ತುಂಡಂಗಳು ಸುವರು ೩೦.೦೦೦ ತೇಗಿನ 
ಮರದ ರೈಲ್ವೆ ಕಟ್ಟಿಗೆ ತುಂಡುಗಳನ್ನು ಹಾಗೂ ೧೫,೦೦೦ 
ಟನ್‌ ಹುಲ್ಲನ್ನು ಯುದ್ಧ ಸಾಮಗ್ರಿಯನ್ನಾಗಿ ಕಳುಹಿಸ 
ಲಾಯಿತು. 


ಯುದ್ಧ ಪ್ರಾರಂಭವಾದ ದಿನದಿಂದ ಮಹಿಳಾ 
ಸೇವಾ ಸಮಾಜಗಳು ಕಾರ್ಯೊನ್ಮುಖವಾಗಿ ಹಲವಾರು 
ಜನೋಪಯೋಗಿ _ ಕಾರ್ಯಗಳನ್ನು ಕೆ ಕೈಗೊಳ್ಳಲು 
ಮುಂದಾದವು. ಕ್ರಿ.ಶ. ೧೯೧೫ರ ವೇಳೆಗೆ ಹಲವಾರು 
ಪ್ರಮುಖ ಮಹಿಳಾ ಸಂಘಟನೆಗಳ ಸಭೆಗಳು ನಡೆದು 
ಸಮರದ ಖರ್ಚಿಗೋಸ್ಕರ ಹಣ, ಸಲಕರಣೆಗಳನ್ನು 
ಸಂಗ್ರಹಿಸಲು ಹಾಗೂ ವೈದ್ಯಕೀಯ ಸೌಲಭ್ಯಗಳನ್ನು 
ಒದಗಿಸುವ ಸಲುವಾಗಿ ಸಮಿತಿಗಳನ್ನು ನೇಮಿಸ 
ಲಾಯಿತು. ಕ್ರಿ.ಶ. ೧೯೧೫ ರ ನವಂಬರ್‌ ೧೭ ರಂದು 
ನಡೆದ ಮಹಿಳೆಯರ ಸಾರ್ವಜನಿಕರ ಸಭೆಯಲಿ ಯುದ್ಧ 
ಚಂದಾ ವಸೂಲಾತಿಗೆ ಕಾರ್ಯಕ್ರಮಗಳನ್ನು ರೂಪಿಸಿ 


ಇತಿಹಾಸ ದರ್ಶನ 


ಸುವಕಾರು ರೂ. ೨೦೦ ಗಳ ಬೆಲೆಬಾಳುವ ಯುದ್ಧ 
ಸಾಮಗ್ರಿಗಳನ್ನು ಯುದ್ಧರಂಗಕ್ಕೆ ರವಾನಿಸಲಾಯಿತು. 
ಮಹಿಳಾ ಸಮಾಜದ ಸದಸ್ಯರು ತಲಾ ೧೫೧ ರೂ.ಗಳ 
ವಸ್ತುಗಳನ್ನು ಕೊಡುಗೆಯಾಗಿ ನೀಡುವ ಮೂಲಕ ಆ 
ವಸ್ತುಗಳನ್ನು ೧೯೧೭ ರ ದಸರಾ ಸಂದರ್ಭದಲ್ಲಿ ಹರಾಜು 
ಹಾಕುವ ಮೂಲಕ ಬಂದ ಹಣವನ್ನು ಯುವರಾಜರ 
ಹೆಸರಿನಲ್ಲಿ ಮೈಸೂರು. ಇಂಪಿರಿಯಲ್‌ ಟ್ರೂಪ್ಸ್‌ಗೆ 
ಕಳುಹಿಸಲಾಯಿತು. ಸವಕಾಜದ ವಿದ್ಯಾರ್ಥಿಗಳು ಚಿಕಿತ್ಸಾ 
ವಾಹನಗಳಿಗೆ ಬೇಕಾಗುವ ಕರವಸ್ತ್ರಗಳು, ಉಡುಪುಗಳು, 
ದಿಂಬುಗಳು ಮುಂತಾದ ವಸ್ತುಗಳನ್ನು ದೇಣಿಗೆಯರಾಗಿ 
ನೀಡಿದರು. ಇವರ ಜೊತೆಗೆ ಕಾಫಿ, ಟೀ, ಕೋಕೋ, 
ಸಕ್ಕರೆ, ಘನೀಕರಿಸಿದ ಹಾಲು, ಬಿಸ್ಕತ್ತುಗಳು ಮುಂತಾದ 
ಯುದ್ಧ ಸಾಮಗ್ರಿಗಳನ್ನು ಸಂಗ್ರಹಿಸಿ ಕಳುಹಿಸಿಕೊಡ 
ಲಾಯಿತಂ. ಇದಲ್ಲದೆ ಯುದ್ಧರಂಗದಲ್ಲಿ ಮಡಿದ ವೀರ 
ಚೇತನಗಳಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಅವರ ಸ್ಮರಣಾರ್ಥ 
ವಾಗಿ ಸ್ಮರಣೆ ದಿನಗಳನ್ನು ಆಚರಿಸಲಾಯಿತಲ್ಪದೆ ಯುದ್ಧ 
ರಂಗದಲ್ಲಿ ಬ್ರಿಟಿಷರ ಜಯ ಮತ್ತಾ ಸಾಧನೆಗಳನ್ನು 
ಶ್ಲಾಘಿಸಿ ಗುರುತಿಸುವ ಸಲುವಾಗಿ ೧೯ ನವಂಬರ್‌, 
೧೯೧೮ ರಲ್ಲಿ ಮಹಿಳೆಯರ ಸಭೆಗಳು ನಡೆದು ಯುದ್ಧ 
ದೆಲ್ಲಿ ಮಿತ್ರರಾಷ್ಟ್ರಗಳ ಹೋರಾಟ ಮತ್ತು ಜಯವನ್ನು 


ಎಇ pe ಗ ಪೂನ “ಇ 
ಶುಭಕಾಮನೆಗಳೊಂದಿಗೆ ನೆನೆಯಲಾಯಿತಂ. 


ಶ್ರೀ ಶಾರದಾ ಸಮಾಜವು ಪ್ರಾರಂಭ ದಿನ 
ಗಳಿಂದಲೂ ಸೆಂಟ್‌ಜಾನ್‌ ಅಂಬ್ಕೂಲನ್ನ್‌ ಸಂಘದೊಡನೆ 
ಹೆಚ್ಚಿನ ಸಹಕಾರದಿಂದ ಕಾರ್ಯ ಪ್ರವ ೈತ್ತವಾಗಿ 
ಯುದ್ಧದ ಗಾಯಾಳುಗಳ ಚಿಕಿತ್ಸೆಗೆ ಬೇಕಾಗುವ ಅಗತ್ಯ 
ಸಾಮಗ್ರಿಗಳನ್ನು ತಯಾರಿಸುವಲ್ಲಿ ಹೆಚ್ಚಿನ ಜವಾಬ್ದಾರಿ 
ನಿರ್ವಹಿಸಿತು. ಕ್ರಿ.ಶ. ೧೯೧೭ ರ “ನಮ್ಮ ದಿನ” ಆಚರಣೆ 
ಸಂದರ್ಭದಲ್ಲಿ ಸಂಘದ ಸದಸ್ಯರು ಬೆಳ್ಳಿ ಮತ್ತು ಕಂಚಿನ 
ವಸ್ತುಗಳನ್ನು ವಕಾರಿ ಹಣ ಸಂಗ್ರಹಣೆಯನ್ನು ಮಾಡಿ 
ದರು. ಇದಲ್ಲದೆ ಮೈಸೂರಿನ ಇಂಪೀರಿಯಲ್‌ ಸರ್ವಿಸ್‌ 
ಲಾನ್ಸ್‌ರ್ಲಿನ ವಸ್ತು ಪ್ರದರ್ಶನದಲ್ಲಿ ವಸ್ತುಗಳನ್ನು ವಾರಿ 
ಯುದ್ಧ ಠೇವಣಿಗೆ ಹಣವನ್ನು ಸಂಗ್ರಹಿಸಿತು. ಕ್ರಿ,ಶ. 
೧೯೧೭ ರಲ್ಲಿ ಬೆಂಗಳೂರಿನಲ್ಲಿ ನಡೆದ ತೋಟಗಾರಿಕೆ ವಸ್ತು 
ಪ್ರದರ್ಶನದಲ್ಲಿ ಶ್ರೀ ಶಾರದಾ ಸವೆಕಾಜದ ಕಾರ್ಯದರ್ಶಿ 
ಮತ್ತು ಸದಸ್ಯರು ಹಲವಾರು ಕರಕುಶಲ ವಸ್ತುಗಳನ್ನು 


೨೨೭ 


| | 


ತಾಡಿ ಪಣ ಸುಗ್ರಹಿಸಿ ಸುಮಾರು ೧೦೦ ಸಿಪಾಯಿಗಳ 
ಯುದ್ದದ ಖರ್ಡನ್ನು ನಿಭಾಯಿಸಿದರು. 


ಚೆಂಗೆಳೊರು ನಗರಸಭೆ 

ಮೈಸೂರು ಸಂಸ್ಥಾನದ ಗಣ್ಯ ನಗರ ಸಭೆಯ 
ಚಕ್ರಾಧಿಪತ್ಯದ ಯುದ್ಧ ಪರಿಹಾರ ನಿಧಿ ಹಾಗೂ ಭಾರತ 
ಯಬದ್ಧ ನಿಧಿಗೆ ನಿಧಿಯನ್ನು ಸಂಗ್ರಹಿಸುವ ಪ್ರಯತ್ನ 
ವಾಗಿ ಹಲವಾರು ಸಭೆಗಳನ್ನು ನಡೆಸಿ ಹಣ ಸಂಗ್ರಹಿಸಿದ್ದ 
ಲದೆ ಸಿಪಾಯಿಗಳ ನೇಮಕಕ್ಕೆ ಹಲವಾರು ಉತ್ತೇಜನ 
ಕಾರಿ ಸೌಲಭ್ಯಗಳನ್ನು ಒದಗಿಸಿತು. ನಗರ ಸಭೆಯ 
ಅಧ್ಯಕ್ಷರಾದ ದಿವಾನ ಬಹದ್ದೂರ್‌ ರಾಜಸಭಾಭೂಷಣ 
ಕೆ.ಪಿ. ಪುಟ್ಟಣ್ಣಚೆಟ್ಟಿಯವರು ಗಣನೀಯ ಸೇವೆ ಸಲ್ಲಿಸಿ 
ದರು. ಅದರಲ್ಲಿಯೂ ಮುಖ್ಯವಾಗಿ ಭಾರತ ಯುದ್ಧ 
ನಿಧಿಗೆ ಸುವಕಾರು. ೧೪,೭೦,೧೮೦ ರೂ.ಗಳನ್ನು ದೇಣಿಗೆ 
ಯಾಗಿ ಸಂಗ್ರಹಿಸಿದ್ದು ಪುಟ್ಟಣಚೆಟ್ಟೆಯವರ ಪರಿಶ್ರಮ 
ದಿಂದಾಗಿ. ಇದೇ ರೀತಿ ಬೆಂಗಳೂರಿನ ಪ್ರಜ್ಞಾವಂತ 
ನಾಗರೀಕರು ಭಾರತ ಯುದ್ಧ ಸಾಲ ನಿಧಿಗೆ ೮,೪೫,೨೫೦ 
ರೂ.ಗಳನ್ನು ನೀಡಿದರು. ಈ ದಿಶೆಯಲ್ಲಿ ನಗರದ ವಿವಿಧ 
ಕಡೆಗಳಲ್ಲಿ ಹಲವಾರು ಸಭೆಗಳು ನಡೆದವು. ಚಕ್ರಾಧಿಪತ್ಯ 
ಯುದ್ಧ ಪರಿಹಾರ ನಿಧಿಗೆ ಹಣವನ್ನು ಸಂಗ್ರಹಿಸುವ 
ಸಲುವಾಗಿ ಕೆ.ಪಿ. ಪುಟ್ಟಣ್ಣಚೆಟ್ಟೆಯರ ನೇತೃತ್ನ ದಲ್ಲಿ 
ಉಪಸವಿಂತಿಯನ್ನು ನೇಮಿಸಲಾಯಿತು. ಆ ಸಮಿತಿಯಲ್ಲಿ 
ಕೆ. ಚಾಂಡಿಯವರನ್ನು ಅದರ ಉಪಾಧ್ಯಕ್ಷರನ್ನಾಗಿ ಹಾಗೂ 
೩೦ ಪ್ರಜ್ಞಾವಂತ ನಾಗರಿಕರನ್ನು ಸಮಿತಿಯ ಸದಸ್ಯ 
ರನ್ನಾಗಿ ನೇಮಿಸಲಾಯಿತು. ಈ ಸಮಿತಿಯು ಸುಮಾರು 
೯,೦೦೦ ರೂ.ಗಳನ್ನು ಸಂಗ್ರಹಿಸಿ ಮದ್ರಾಸ್‌ ಬ್ಯಾಂಕಿಗೆ 
ಜವಕಾ ಮಾಡಿತು. ಇದೆಲ್ಲಕ್ಕೆಂತ ಮಿಗಿಲಾಗಿ ಕೆ.ಪಿ. 
ಪುಟ್ಟಣ್ಣಚೆಟ್ಟೆಯವರು ಉಳಿನ ಕೌನ್ಸಿಲರುಗಳ ಸಹಾಯ 
ಮತ್ತು ಸಹಕಾರದಿಂದಾಗಿ ಕೆಳ ಕಾಣಿಸಿದ ಜನೋಪ 
ಯೋಗಿ ಕಾರ್ಯಗಳ ಮೂಲಕ ಬ್ರಿಟಿಷರ ಯುದ್ರ 
ಕಾರ್ಯವನ್ನು ಬೆಂಬಲಿಸಿದರು. ೧. ನಮ್ಮ ದಿನದ 
ಆಚರಣೆ, ೨. ರೆಡ್‌ಕ್ರಾಸ್‌ ನಿಧಿ, ೩. ಮದ್ರಾಸ್‌ 
ಅಧಿಪತ್ಯ ನಿಧಿ, ೪. ತಂಬಾಕು ಕಾರ್ಯ ನಿಧಿ ಹಾಗೂ 
೫. ಸಾವಕ್ರಾಜ್ಞಿಯ ವಿವಾಹದ ಬೆಳ್ಳಿ ಹಬ್ಬದ ನಿಧಿ. 
ಹೀಗೆ ಬೇರೆ ಬೇರೆ ಸಾರ್ವಜನಿಕ ಉತ್ಸವಗಳ ಮೂಲಕ 
ನಿಧಿ ಸಂಗ್ರಹಣೆ ಕಾರ್ಯವನ್ನು ಕೆ ಗೊಂಡರು. 


೨೮ 


ವಿವಿಧ ಜಿಲ್ಲೆಗಳಲ್ಲಿ 


ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಯುದ್ಧ ಸಹಾಯ 
ಕ್ಯೋಸ್ಕರ ಜನ, ಧನ, ಕನಕಗಳನ್ನು ಹೃದಯ ಪೂರ್ವಕ 
ವಾಗಿ ನೀಡಲಾಯಿತು. ಇದಲ್ಲದೆ ಸೇವಾ ಸಮಿತಿಗಳನ್ನು 
ನೇಮಿಸಿ ಆಸಕ್ತ ಯುವಕರನ್ನು ಸೇನೆಯಲ್ಲಿ ನೇಮಿಸಿಕೊಳ್ಳ 
ಲಾಯಿತು. ಬೆಂಗಳೂರು ಜಿಲ್ಲೆಯಲ್ಲಿ ಶ್ರೀ ಎಫ್‌. ಎಸ್‌. 
ರಾಘವಾಚಾರ್ಯರನ್ನು ಜಿಲ್ಲಾ ನೇಮಕ ಅಧಿಕಾರಿಯನ್ನಾಗಿ 
ನೇವಿಂಸಲಾಯಿತು. ಅವರ ಅಧ್ಯಕ್ಷತೆಯಲ್ಲಿ ವಿಭಾಗೀಯ 
ನೇಮಕಾತಿ ಸಮಿತಿಗಳನ್ನು ರಚಿಸಿ ಸುಮಾರು. ೧೯೩೧ 
ಜನರನ್ನು ಬ್ರಿಟಿಷ್‌ ಸೇನೆ ಮತ್ತು ಮೈಸೂರು ಸೇನೆಗೆ 
ನೇವಿ:ಸಿಕೊಳ್ಳಲಾಯಿತು. ಈ ಕೆಲಸದಲ್ಲಿ ರಾಘವಾಚಾರ 
ರಿಗೆ ಬೆನ್ನುಲುಬಾಗಿ ನಿಂತ ಪ್ರಮುಖ ವ್ಯಕ್ತಿಗಳೆಂದರೆ, 
೧... ರಾಮಸ್ವಾಮಿ, ೨. ಪಟೇಲ ವೆಂಕಟಸ್ವಾಮಿ, 
೩. ಸೈಯದ್‌ ಅಹಮ್ಮದ್‌, ೪. ಬುಡಾನ್‌ ಮೇಯರ್‌ 
೫. ಮುಸ್ತಾನ್‌ಖಾನ್‌, ಹಾಗೂ ೬. ಅಬ್ದುಲ್‌ ರಹೀಮ್‌. 


ಕೋಲಾರ ಜಿಲ್ಲೆಯಲ್ಲಿ ಸುಮಾರು ೧೩ ನೇಮಕಾತಿ 
ಸಮಿತಿಗಳನ್ನು ನೇಮಿಸಿ ಪ್ರತೀ ನೇಮಕಾತಿ ಸಮಿತಿಯು 
ರ್ವ ದಫೇದಾರ್‌ ಹಾಗೂ ಇಬ್ಬರೂ ಪೋಲೀಸರನ್ನೊಳ 
ಗೊಂಡಿತ್ತು. ಸ್ಥಳೀಯವಾಗಿ ಹೆಚ್ಚಿನ ಪ್ರಭಾವ ಉಳ್ಳವರು 
ಹಾಗೂ ಮಾಜಿ ಸೈನಿಕರನ್ನು ಈ ಕೆಲಸದಲ್ಲಿ ತೊಡಗಿಸ 
ಲಾಯಿತು. ಕೆ.ಜಿ.ಎಫ್‌.ನಲ್ಲಿ ಮೂರು ಸಮಿತಿಗಳನ್ನು 
ನೇಮಿಸಿ ಆ ಸಮಿತಿಯ ಹೊಣೆಗಾರಿಕೆಯನ್ನು ವರಾಜಿ 
ಯೋಧರಿಗೆ ವಹಿಸಿಕೊಡಲಾಗಿತ್ತು. ಜಿಲ್ಲಾ ಕೇಂದ್ರವಾದ 
ಕೋಲಾರದಲ್ಲಿ ಕ್ಕಾಂಪ್‌ನ್ನು ನೇಮಕಾತಿ 
ಬಯಯುವ ಯುವಕರಿಗೆ ವಸತಿ ಹಾಗೂ ಪ್ರಾಥಮಿಕ 
ತರಬೇತಿಗಳನ್ನು ನೀಡಲಾಯಿತು. ಯುದ್ಧ ನಿಧಿಗೆ 
ಸುವತಾರಂ ೪೫೦೦ ರೂ.ಗಳನ್ನು ಸಂಗ್ರಹಿಸಿ ನೀಡ 
ಲಾಯಿತು. ಎರಡನೆಯ ಯಣದ್ಧೆ ಸಾಲ ನಿಧಿಗೆ ಸುಮಾರು 
೧.೧೪.೫೪೫ ರೂ.ಗಳನ್ನು ಸಂಗ್ರಹಿಸಿ ನೀಡಲಾಯಿತಲ್ಲದೆ 
ಜನ, ಹಲವಾರು ವಸ್ತುಗಳನ್ನು ಕೊಡುಗೆಯನ್ನಾಗಿ ನೀಡಿ 
ಬ್ರಿಟಿಷ್‌ ಚಕ್ತಾದಿಪತ್ಯದ ಯುದ್ಧ ಕಾರ್ಯದಲ್ಲಿ ತಮ್ಮ 
ನಿಂಬಲವನ್ನು ವ್ಯಕ್ತಪಡಿಸಿದರು. 


ಸ್ಲಾಪಿಸಿ 
ಥಿ 


ತುಮಕೂರು ಜಿಲ್ಲೆಯಲ್ಲಿ ವಿವಿಧ ಕಡೆಗಳಿಂದ 
೧೯೦ ಆಸಕ್ತ ಯುವಕರನ್ನು ಸೇನೆಗೆ ಸೇರಿಸಿಕೊಳ್ಳ 


ಇತಿಹಾಸ ದರ್ಶನ 


ಲಾಯಿತು. ತಾಲ್ಲೂಕು ಕೇಂದ್ರವಾದ ಚಿಕ್ಕನಾಯಕನ 
ಹಳ್ಳಿಯ ಶ್ರೀ ಸಿ. ಎಲ್‌. ಹನುಮಂತೇ ಗೌಡರು ಭಾರತ 
ಯುದ್ಧ ಸಹಾಯ ನಿಧಿಗೋಸ್ಕರ ಸಾವಿರಾರು ಕಂಬಳಿ 
ಗಳನ್ನು ಉತ್ಪಾದಿಸಿ ನೀಡುವಲ್ಲಿ ಹೆಚ್ಚಿನ ಜವಾಬ್ದಾರಿ 
ವಹಿಸಿದರು. ಒಟ್ಟಾರೆಯಾಗಿ ತುಮಕೂರು ಜಿಲ್ಲೆಯ 
ಯಬಣದ್ಧಸಾಲ ಮತ್ತು ನಿಧಿಗೆ ೧,೦೦,೮೦೦ ರೂ.ಗಳನ್ನು 
ದೇಣಿಗೆಯಕಾಗಿ ನೀಡಿತು. 


RI 


ಯಲ್ಲಿ ನೇಮಕಾತಿಗಳು ಸ್ವಲ್ಪ ತಡವಾಗಿ ೧೯೧ 
ಅಕ್ಟೋಬರ್‌ ತಿಂಗಳಲ್ಲಿ ಪ್ರಾರಂಭವಾಗಿ ನೇಮಕಗೊಂಡ 
೭೧೭ ಸಿಪಾಯಿಗಳಲ್ಲಿ ೪೫೩ ಸಿಪಾಯಿಗಳು ವೈದ್ಯಕೀಯ 
ಮತ್ತು ದೇಹದಾರ್ಡ್ಯ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರು. 
ಅನಂತರ ಅವರನ್ನು ಬೆಂಗಳೂರಿನ ಕೇಂದ್ರಿಯ ನೇವು 
ಕಾತಿ ಅಧಿಕಾರಿಯಾದ ಖಾಜಾಬಹಾ ಉದ್ದೀನ್‌ ಅವರಲ್ಲಿ 
ತರಬೇತಿಗೊಸ್ಕರ ಕಳುಹಿಸಲಾಯಿತು. ಸೈನಿಕರ 
ನೇಮಕ ಮತ್ತು ಯುದ್ಧ ನಿಧಿಯ ಕೊಡುಗೆಯಲ್ಲಿ 
ಮೈಸೂರು ಜಿಲ್ಲೆ ದ್ವಿತೀಯ ಸ್ಥಾನವನ್ನು ಪಡೆಯಿತು. 
ಮತ್ತೊರ್ವ ನೇಮಕಾತಿ ಅಧಿಕಾರಿಯಾದ ಪ್ರಾನ್ಸಿಸ್‌ 
ಸುವರಾರು ೪೫ ಜನ ಸಮರ್ಥ ಸೈನಿಕರನ್ನು ಸೇನೆಗೆ 
ತರಬೇತಿಗೊಳಿಸಿದನು. ಜಿಲ್ಲೆಯರಾದ್ಕಾಂತ ಸುಮಾರು 
೫೯,೨೭೫ ರೂ.ಗಳನ್ನು ಯಜದ್ಧ ನಿಧಿಗೆ ಸಂದಾಯ 


ಇ 
ಮಾಡಲಾಯಿತು. 


ಉಳಿದ ಜಿಲ್ಲೆಗಳ ಅಂಕಿ ಸಂಖ್ಯೆಗಳಂತೆ ಹಾಸನ 
ಜಿಲ್ಲೆ ಸುಮಾರು ೫೨,೭೦೦ ರೂ.ಗಳನ್ನು, ಶಿವಮೊಗ್ಗ 
ಜಿಲ್ಲೆ ೨,೩೦೮ ರೂ.ಗಳನ್ನು, ಕಡೂರು ೨,೭೦೦ 
ರೂ.ಗಳನ್ನು ಯುದ್ಧ ನಿಧಿಗೆ ದೇಣಿಗೆಯಾಗಿ ನೀಡಿದವು. 
ಇದಲ್ಲದೆ ಶಿವಮೊಗ್ಗ ಜಿಲ್ಲೆಯು ಮೈಸೂರು ಚಕ್ರಾಧಿ 
ಪತ್ಯದ ಲಾನ್ಸ್‌ರ್ಸ್‌ಗೆ ೬೯,೦೨೯ ರೂ.ಗಳನ್ನು ಕೊಡುಗೆ 
ಯಾಗಿ ನೀಡಿತು. 


ಇತಿಹಾಸ ದರ್ಶನ 


ರಾಜ್ಯದಲ್ಲಿ ಯುದ್ಧಕ್ಕೆ ಅಗತ್ಯವಾಗಿ ಬೇಕಾದ 
ಸೈನಿಕರ ನೇಮಕಾತಿಯಲ್ಲಿ ಮಾಜಿ ಸೈನಿಕರ ಸಹಾಯ 
ಮೆತ್ತು ಜನಪ್ರಿಯತೆ ಗಣನೀಯವಾಗಿತ್ತು. ಅವರು 
ಗಳಲ್ಲಿ ಪ್ರಮುಖವಾಗಿ ಮರಾಠಾ ರೆಜಿಮೆಂಟಿನ ಬಾಬಾ 
ಸಾಹೇಬ ಬೇಡರ್‌, ಕೊಂಡಜ್ಜಿಯ ಮೊದಲಿಯಾರ್‌ 
ನಾಯಕ ಮುಂತಾದವರು ತಮ್ಮ ಗಣನೀಯ ಸೇವೆ ಸಲ್ಲಿಸಿ 
ದೆರು. ಇದಲ್ಲದೆ ಹಲವಾರು ಪ್ರಜ್ಞಾವಂತ ಮಾಜಿ 
ಸೈನಿಕರು ಸುಮಾರು ೧೫೦೦ ರೂ.ಗಳನ್ನು ಮೊದಲನೆಯ 
ಖಜುದ್ಧೆನಿಧಿಗೆ ೨,೩೩,೨೮೧ ರೂ.ಗಳನ್ನು ಎರಡನೆಯ 


ಯುದ್ಧನಿಧಿಗೆ ದೇಣಿಗೆಯಾಗಿ ನೀಡಿವರು. 


ಹೀಗೆ ಚಕ್ರಾಧಿಪತ್ಯದ ಸಾವು ಬದುಕಿನ ಹೋರಾಟ 
ವಾದ ಒಂದನೇಯ ಮಹಾಯುದ್ಧ ಮಹತ್‌ಕಾರ್ಯದಲ್ಲಿ 
ವಿವಿಧ ಜಾತಿ, ವರ್ಗ, ಧರ್ಮೆ ಹಾಗೂ ಸಮುದಾಯಗಳ 
ಜನ ಯಾವುದೇ ಭೇದಭಾವವಿಲ್ಲದೆ ತಮ್ಮ ತನು, ಮನ, 
ಧನಗಳನ್ನು ಅರ್ಪಿಸಿದರು. ಒಂದನೇಯ ಮಹಾಯುದ್ಧ 
೮ನೇಯ ನವೆಂಬರ್‌ ೧೯೧೮ರಲ್ಲಿ ಮುಕ್ತಾಯಗೊಂಡು 
ಮಿತ್ರ ರಾಷ್ಟ್ರಗಳು ಜಯವನ್ನು ಸಾಧಿಸಿರುವುದರಿಂದ 
ಮೈಸೂರು ಸಂಸ್ಥಾನದಲ್ಲಿ ವಿಜಯೋತ್ಸವವನ್ನು ಆಚರಿಸ 
ಲಾಯಿತು. ಆವರೆ ಒಂದನೇಯ ಮಹಾಯುದ್ಧದಲ್ಲಿ 
ಭಾರತೀಯರು ಇಂಗ್ಲೆಂಡಿಗೆ ನೀಡಿದ ಸಹಾಯದಿಂದಾಗಿ 


ಚ್ಟ 


ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಕೆಲವು ಅರೋಪಗಳನ್ನು 
ಎದುರಿಸಬೇಕಾಯಿತು. ಬ್ರಿಟಿಷ್‌ ಚಕ್ರಾಧಿಪತ್ಯದ ಅಧೀನ 


ರಾಷ್ಟ್ರವಾದ ಭಾರತಕ್ಕೆ ಬೇರೆ ಗತ್ಯಂತರವಿರಲಿಲ್ಲ. 
ಆದಾಗ್ಯೂ ನಾಡಿನಾದ್ಯಾಂತ ಜನ ನೀಡಿದ ಬೃಹತ್‌ 
ಯುದ್ಧ ಸಹಾಯ ಕೊಡುಗೆಗಳು ರಾಜ್ಯದ ಆರ್ಥಿಕ 
ವ್ಯವಸ್ಥೆಯ ಮೇಲೆ ಗಣನೀಯ ಪರಿಣಾಮಗಳನ್ನು 
ಉಂ೬ಟಖ ವಕಾಡಿದವು. 


